ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ರಾಜ್ಯದಲ್ಲಿ ಕೋವಿಡ್‌-19 ಸೋಂಕಿನ ಎರಡನೇ ಅಲೆ ಕುರಿತು 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು):- 


583(747) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕೋವಿಡ್‌-19 ಸೋಂಕಿನ ಎರಡನೇ ಅಲೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು 
ಸರ್ಕಾರದ ಕ್ರಮವೇನು; (ವಿವರ ನೀಡುವುದು) 


(ಆ) ಪ್ರಸ್ತುತ ವಿದೇಶಗಳಲ್ಲಿ ಕೋವಿಡ್‌-19 ಸೋಂಕಿನ ಎರಡನೇ ಅಲೆಯ ಅಬ್ಬರವೂ ಹೆಚ್ಚಾಗಿರುವುದರಿಂದ 
ಸರ್ಕಾರವು ಆ ದೇಶಗಳಿಂದ ವಾಪಸಾಗುವ ಪ್ರಯಾಣಿಕರಿಗೆ ಸೂಕ್ತ ರೀತಿಯ ನಿರ್ಬಂಧ ವಿಧಿಸುವ 
ಯಾವುದಾದರೂ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೆಳಿ (ವಿವರ ನೀಡುವುದು) 


(ಇ) ಪ್ರಸ್ತುತ ಕೋವಿಡ್‌-19 ಸೋಂಕಿನ ವಿರುದ್ದ ಹೋರಾಟ ನಡೆಸಲು ಹಲವು ಲಸಿಕೆಗಳು 
ಅಭಿವೃದ್ಧಿಯಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ರಾಜ್ಯದಲ್ಲಿ ಕೋವಿಡ್‌-19 


Om! 


ಸೋಂಕನ್ನು ತಡೆಗಟ್ಟಿಲು ಸರ್ಕಾರ ಯಾವ ಲಸಿಕೆಯನ್ನು ವಿತರಿಸಲು ಉದ್ದೇಶಿಸಿದೆ;((ವಿವರ ನೀಡುವುದು) 


(ಈ) ಕೋವಿಡ್‌-19 ಸೋಂಕನ್ನು ನಿವಾರಿಸಲು ಸಾರ್ವಜನಿಕವಾಗಿ ವಿತರಿಸಲು ಉದ್ದೇಶಿಸಿರುವ ಲಸಿಕೆಯ 
ಚುಚ್ಚುಮದ್ದು ಪಡೆಯುವುದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಯಾವುದಾದರೂ ಅಡ್ಡ ಪರಿಣಾಮಗಳು 
ತಲೆದೋರುವ ಸಂಭವದ ಬಗ್ಗೆ ಸರ್ಕಾರ ಯಾವುದಾದರು ವೈಜ್ಞಾನಿಕ ಸಂಶೋಧನೆ ಕೈಗೊಂಡಿದೆಯೇ 
ಅಥವಾ ಸರ್ಕಾರದ ನಿಲುವೇನು? (ವಿವರ ನೀಡುವುದು) 


